ಹ 
¥ 


ಕರ್ನಾಟಕ ವಿಧಾನ ಪರಿಷತ್ತು 
t ; 
ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 469 
ಸದಸ್ಯರ ಹೆಸರು: ಶ್ರೀ ಮುನಿರಾಜುಗೌಡ ಪಿ.ಎಂ. 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾ೦ಕ: ' 15.09.2021 
ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ 
ಅ) | ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ೬ 
ಕಾರ್ಯಕ್ರಮ ಕೋವಿಡ್‌-19ರ ಕಾರಣ ಹೌದು 
ದಿಂದಾಗಿ ಸ್ಮಗಿತಗೊಂಡಿದ್ದು, ಸದರಿ 
ಕಾರ್ಯಕ್ರಮವನ್ನು ಪುನರಾರಂಭಿಸುವ 
ಉದ್ದೇಶ ಸರ್ಕಾರಕ್ಕೆ ಇದೆಯೇ: ) 
ಹಾಗಿದ್ದಲ್ಲಿ, ಪುನರಾರಂಭಿಸುವುದು ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದಾಗ ಜನರು 


ಆ) 
ಯಾವಾಗ? (ವಿವರ ನೀಡುವುದು) 


ತಮ್ಮ ಅಹವಾಲುಗಳನ್ನು ಸಲ್ಲಿಸಲು ಜನಸಂದಣಿ ಉಂಟಾ 
ಗುವುದರಿಂದ  ಕೋವಿಡ್‌-19 ವೈರಾಣು ಹರಡು 
ವಿಕೆಯನ್ನು ತಡೆಗಟ್ಟಲು. ತಾತ್ಕಾಲಿಕವಾಗಿ ಈ ಕಾರ್ಯ 
ಕ್ರಮವನ್ನು ಸ್ಮ್ಥಗಿತಗೊಳಿಸಲಾಗಿರುತ್ತದೆ. ರಾಜ್ಯದಲ್ಲಿ 
ಕೋವಿಡ್‌-19 ಧನಾತಕ ಪ್ರಕರಣಗಳ ದರವು 
ಸಂಪೂರ್ಣವಾಗಿ ಕಡಿಮೆಯಾದ ತರುವಾಯ ತಜ್ಞರ ಅಭಿ 
ಪ್ರಾಯವನ್ನಾಧರಿಸಿ “ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ" 
| ಕಾರ್ಯಕ್ರಮವನ್ನು ಪುನರಾರಂಭಿಸಲು ಉದ್ದೇಶಿಸಲಾಗಿದೆ. 


ಸಂಖ್ಯೆ: ಕಂಇ 143 ಸಮಿತಿ 2021 


SN 
Wa 
ಭತ 


ಕಂದಾಯ ಸಚಿವರು 


